ಸ್ಪರ್ಧೆಗಳಲ್ಲಿ ಪ್ರತಿಭೆಯ 'ಚಿಲುಮೆ' 


08 ಡಿಸೆಂಬರ್‌ 2022, 22:29 157 


ವಿಶ್ವವಿದ್ಯಾಲಯದಲ್ಲಿ ಅಂತರ ಕಾಲೇಜು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ 
ಸ್ಪರ್ಧೆ ಉದ್ಭಾಟನೆ 


ಪ್ರಜಾವಾಣಿ ವಾರ್ತೆ Updated: 


| 2022 - 23ನೇ ಪೈಪ್ಲಣಿತ ಸಾಅನಸ ಏಫ್ರವಿದ್ಯಾಸಿಲಂತು ಮಟ್ಟದ 
೫ ಅಂಡದ ಶಾಲೆಂಜು ಹಾಹಿಷ್ಯತ ಮುಡ್ತು ಹಾಂಸ್ಪೃತಿತ ಸ್ಪರ್ಧೆಗಳು 


( 2022ನೇ ಡಿಸೆ೦ಐರ್‌ ೦8, 09 ಮತ್ತು 10) 
ಉದ್ಧಾಟನಾ ಸಮಾದಂಭ 


ಈ 
ಚ್ಟ 12-2022 ದ 
ಉಗ 101 | é 
ಶೆ bp 1 
ಸಟ್ಟಾ ನಾ 


ಗ 


ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕ್ಷೇಮಪಾಲನ 
ನಿರ್ದೇಶನಾಲಯದಿಂದ ಗುರುವಾರ ನಡೆದ ವಿಶ್ವವಿದ್ಯಾಲಯ ಮಟ್ಟದ 
ಅಂತರ ಕಾಲೇಜು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಿನ್ನೆಲೆ 
ಗಾಯಕಿ ಡಾ.ಪ್ರಿಯದರ್ಶಿನಿ ಉದ್ರಾಟಿಸಿದರು. ಪ್ರೊ.ಬಿ.ಎಸ್‌ 
ಚಂದ್ರಶೇಖರ, ಮಹೇಶ್‌ ಮಹದೇವ್‌, ಬಿ.ಆರ್‌.ಶೈಲಜಾ, ಧರ್ಮ 
ಕೀರ್ತಿರಾಜ್‌, ಮಂಜು ಮಿಲನ್‌, ಸುಷ್ಮಾ ಇದ್ದರು- ಪ್ರಜಾವಾಣಿ ಚಿತ್ರ. 


ಮೈಸೂರು: ತಳಿರು ತೋರಣಗಳಿಂದ ಸಿಂಗಾರಗೊಂಡಿದ್ದ ಕಾಲೇಜು 
ಆವರಣ. ಸುಶ್ರಾವ್ಯ ಸಂಗೀತಕ್ಕೆ ತಲೆದೂಗಿದ ಪ್ರೇಕ್ಷಕರು. ನೃತ್ಯ, ಹಾಡು, 


ಲ” 


ಚಿತ್ರ ರಚನೆ ಹೀಗೆ... ಕಲಾವಿದರಿಂದ ಕಳೆಗಟ್ಟಿದ ಪ್ರತಿಭಾ ವೇದಿಕೆ. 


- ಈ ಸಂಭ್ರಮದ ಕ್ಷಣಗಳಿಗೆ ಮೈಸೂರು ವಿಶ್ವವಿದ್ಯಾಲಯದ ಅಂತರ 
ಕಾಲೇಜು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಸಾಕ್ಷಿಯಾಯಿತು. 


ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕ್ಷೇಮಪಾಲನಾ ನಿರ್ದೇಶನಾಲಯದಿಂದ 
ಮಾನಸಗಂಗೋತ್ರಿಯ ಮಾನವಿಕ ಸಭಾಂಗಣದಲ್ಲಿ ಆಯೋಜಿಸಿದ್ದ 
ಸ್ಪರ್ಧೆಗಳಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. 


ಮೂರು ದಿನಗಳವರೆಗೆ ಸ್ಪರ್ಧೆ ನಡೆಯಲಿದೆ. ಮೊದಲ ದಿನವಾದ 
ಗುರುವಾರ ಶಾಸ್ತ್ರೀಯ ಸಂಗೀತ, ಸ್ಥಳದಲ್ಲೇ ಚಿತ್ರ ರಚನೆ, ಜನಪದ ನೃತ್ಯ, 


ವ್ಯಂಗ್ಯ ಚಿತ್ರ ರಚನೆ, ರಸಪ್ರಶ್ನೆ, ಪಾಶ್ಚತ್ಯ ಸಂಗೀತ, ವೃಂದ ಗಾನ, ಜಾನಪದ 


ಸಟೆ 


ಗೀತೆ, ಲಘು ಸಂಗೀತ ವಿಭಾಗದಲ್ಲಿ ಸ್ಪರ್ಧೆ ನಡೆಯಿತು. 


ಮೈಸೂರು ವಿಶ್ವವಿದ್ಯಾಲಯದ ಮುಖ್ಯ ದ್ವಾರದಿಂದ ಸಭಾ 
ವೇದಿಕೆಯವರೆಗೆ ಪೂಜಾ ನೃತ್ಯ ಮತ್ತು ಡೊಳ್ಳು ಕುಣಿತ ತಂಡಗಳೊಂದಿಗೆ 
ಮೆರವಣಿಗೆ ಸಾಗಿತು. ನಗಾರಿ ಮತ್ತು ಡೋಲಿನ ಸದ್ದಿಗೆ ವಿದ್ಯಾರ್ಥಿಗಳ 
ಜೊತೆಗೆ ಸಿಬ್ಬಂದಿಯೂ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು. 


ಉದ್ಭಾ ಟನೆ: ಹಿನ್ನೆಲೆ ಗಾಯಕಿ ಡಾ.ಪ್ರಿಯದರ್ಶಿನಿ ಉದ್ರಾಟಿಸಿ 
ಮಾತನಾಡಿ, 'ಸ್ಪರ್ಧೆ ಕಲಿಯುವಿಕೆಯ ಒಂದು ಭಾಗ. ಸೋಲು-ಗೆಲುವು 
ಜೀವನದ ಅನೇಕ ಪಾಠಗಳನ್ನು ತಿಳಿಸುತ್ತದೆ. ಕಾಲೇಜು ಜೀವನದಲ್ಲಿ 
ಪಠ್ಯಗಳು ಮಾಹಿತಿ ಕಲಿಸುತ್ತವೆ. ಪಠ್ಯೇತರ ಚಟುವಟಿಕೆಗಳು ಜೀವನ 
ಮೌಲ್ಯಗಳನ್ನು ತಿಳಿಸುತ್ತದೆ' ಎಂದರು. 


ಕುಲಸಚಿವೆ ವಿ.ಆರ್‌.ಶೈಲಜಾ ಮಾತನಾಡಿ, 'ನಾಡಿನ ಸಂಸ್ಕೃತಿ ಎಷ್ಟು 
ಶ್ರೀಮಂತವಾಗಿದೆ ಎಂಬುದು ಇತ್ತೀಚಿನ ಚಲನಚಿತ್ರಗಳಲ್ಲಿ ಕಾಣಸಿಗುತ್ತಿದೆ. 
ನಮ್ಮ ಸಂಸ್ಕೃತಿ ತಿಳಿಯುವುದರೊಂದಿಗೆ, ಅವುಗಳ ಬಗ್ಗೆ ಇತರರಿಗೆ 
ಮನದಟ್ಟು ಮಾಡುವ ಕಾರ್ಯ ಆಗಬೇಕು' ಎಂದು ಆಶಿಸಿದರು. 


'ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಾಸಕ್ತಿ ಕಡಿಮೆಯಾಗಿದೆ. ರಾಷ್ಟ್ರಕವಿ ಕುವೆಂಪು 
ಓಡಾಡಿದ ಮಣ್ಣಿನಲ್ಲಿ ಅಧ್ಯಯನ ಮಾಡುತ್ತಿರುವ ನಾವು, ಪುಸ್ತಕಗಳನ್ನು 
ಓದಿ ಜ್ಞಾನ ಹೆಚ್ಚಿಸಿಕೊಳ್ಳಬೇಕು' ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. 


ನಟ ಧರ್ಮ ಕೀರ್ತಿರಾಜ್‌, ವಿದ್ಯಾರ್ಥಿ ಕ್ಷೇಮಪಾಲನ ವಿಭಾಗದ ನಿರ್ದೇಶಕ 
ಪ್ರೊ.ಬಿ.ಎಸ್‌.ಚಂದ್ರಶೇಖರ, ನಿರ್ದೇಶಕಿ ಎಸ್‌.ಎನ್‌.ಸುಷ್ಮಾ, ಮಹೇಶ್‌ 
ಮಹದೇವ್‌, ಮಂಜು ಮಿಲನ್‌ ಇದ್ದರು. 


ತಾಜಾ ಮಾಹಿತಿ ಪಡೆಯಲು ಪ್ರಜಾವಾಣಿ ಟೆಲಿಗ್ರಾಂ ಚಾನೆಲ್‌ 
ಸೇರಿಕೊಳ್ಳಿ 


ತಾಜಾ ಸುದ್ದಿಗಳಿಗಾಗಿ ಪ್ರಜಾವಾಣಿ ್ಯಪ್‌ ಡೌನ್‌ಲೋಡ್‌ ಮಾಡಿಕೊಳ್ಳಿ: 
ಆಂಡ್ರಾಯ್ಡ್‌ ಅ್ಯಪ್‌ | ಐಒಎಸ್‌ ಅಪ್‌ 


ಪ್ರಜಾವಾಣಿ ಫೇಸ್‌ಬುಕ್‌ ಪುಟವನ್ನುಫಾಲೋ ಮಾಡಿ. 
ಈ ವಿಭಾಗದಿಂದ ಇನ್ನಷ್ಟು 


ಮೈಸೂರು 


26 ಮೇ 2022 


ಮೈಸೂರು: ವೈಭವದ ಸ್ಮೃತಿಯಲ್ಲೇ ತೇಲುತ್ತಿದೆ 'ಗಂಗೋತ್ರಿ'! 
ಮೈಸೂರು 


28 ನವೆಂಬರ್‌ 2021 


ಣಿಕ ಸಂವಹನ ಒಕ್ಕೂಟ ಆಯೋಜನೆ: ಸಾಕ್ಷ್ಯಚಿತ್ರೋತ್ಸವ- 4 ಚಿತ 


ದು ಡು 


ಕ್ಕ 


2 ಜನವರಿ 2019 


